ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸ 


ಕರ್ನಾಟಕ ವಿಧಾನ ಪರಿಷತು 


: 822 


ಶ್ರೀ ಹೆಜ್‌.ಎಂ.ರಮೇಶ ಗೌಡ (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 


- ಉತ್ತರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕೆ 09.03.2021 
ಸಸಂ ಪಶ್ನೆ ಉತ್ತರ Answer 
(ಅ) | ರಾಜ್ಯದ ಪಟ್ಟಣ ಹಾಗೊ ರಾಜ್ಯದ ಪೆಟ್ಟಣ "ಹಾಗೊ ಾ್‌ಮೀಣ | Government of Karnataka has 
| ಗಾಮೀಣ ಪ್ರದೇಶಗಳಲ್ಲಿ ಸಣ್ಣ | ಪ್ರದೇಶಗಳಲ್ಲಿ ಸಣ್ಣಿ ಕೈಗಾರಿಕೆಗಳನ್ನು been implementing the 
ಕ್ಸಗಾರಿಕೆಗಳನು ಸ್ಥಾಪಿಸಲು | (ಎಂಎಸ್‌ಎಂಇ) ಸ್ಥಾಪಿಸಲು ಸರ್ಕಾರವು ಈ | fo Jowing schemes, for 
9 ೩ ಫ promoting MSMESs in rural and 
ಸರ್ಕಾರವು ರೂಪಿಸಿರುವ | ಕೆಳಗಿನ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು : i 
ಸರ್ಕಾ" 5 ಿ ತಲಬದ್ದು, | urban areas:-[Details are 
ಯೋಜನೆಗಳು ಯಾವುವು; ವಿವರಗಳನ್ನು ಅನುಬಂಧ-1 ರಲ್ಲಿ | enclosed in Annexure-1] 
ಕಳೆದ 3 ವರ್ಷಗಳಲ್ಲಿ ಈ] ಒದಗಿಸಲಾಗಿದೆ:- 1. Under Karnataka Industrial 
ಯೋಜನೆಗಳಡಿ ಬೆಂಗಳೂರು Policy 2020-25, the following 
ನಗರ - ಮತ್ತು ಬೆಂಗಳೂರು |1. ಹೊಸ ಕೈಗಾರಿಕಾ ನೀತಿ 2020-251 ಂentves and concessions 
ಮಾಲಕರ ಬ ಜಿಲೆಗಳಲಿ ರನಯ ರ ಕೆಳ NK & are being offered for new/ 
ಗಾಮಾಂ ಭಗಿಳಲ್ಲ ನ್ವಯ ಗಿನ ಸಹಾಯಧನವನ್ನು expansion} modernization 
ಸ್ಥಾಪನೆಯಾದ ಸಣ್ಣಿ | ಹೊಸದಾಗಿ ಬಂಡವಾಳ ಹೂಡಿರುವ] and diversification of 
ಕೈಗಾರಿಕೆಗಳಿಷ್ಟು (ಆದೇಶದ | ವಿಸ್ತರಣೆ! ವೈರುದ್ಧೀಕರಣ/ ಆಧುನೀಕರಣ |  MSMEs: 
po ಬಣ 
ಪ್ರತಿಯೊಂದಿಗೆ ಸಂಪೂರ್ಣ ಕಾರ್ಯಕ್ರಮ ಕೈಗೊಂಡಿರುವ ಸೂಕ್ಷ್ಮ | 1. Investment promotion 
ಮಾಹಿತಿ ನೀಡುವುದು) ಸಣ್ಣ ಮತ್ತು ಮಥ್ಮಮ ೈಗಾರಿಕಗಲಗ subsidy 
ನೀಡಲಾಗುತ್ತಿದೆ. 2. Exemption from Stamp duty 
- registration 
1. ಬಂಡವಾಳ ಹೂಡಿ ಸಹಾಯಧನ 3. Registration fee concession. 
2. ಮುದ್ರಾಂಕ ಶುಲ್ಕ ವಿನಾಯಿತಿ 4. Reimbursement of NA 
3. ನೋಂದಣಿ ಶುಲ್ಕ ರಿಯಾಯಿತಿ conversion fee . 
ಪ್ರಮಾಣಪತ್ತ 5. Power ಅಟ to. micro & 
_ small industries 
4. ಭೂ ಪರಿವರ್ತನಾ ಶುಲ್ಕ ಮರುಪಾವತಿ 6. Effluent treatment plant 
ಸಹಾಯಧನ subsidy 
5. ವಿದ್ಯುತ್‌ ಸಹಾಯಧನ 7. Electricity tax exemption 
6. ವಿದುತ್‌ತೆರಿಗೆ ವಿನಾಯಿತಿ ಪಮಾಣಪತ 8. Incentives to Export oriented 
” p ಮ್‌ ಮ units. . 
7. ತ್ಯಾಜ್ಯ ನೀರು, ಸಂಸ್ಕರಣಾ ಘಟಕ | 9, Technology upgradation, 
ಸ್ಥಾಪನೆ ಸಹಾಯಧನ p quality certification subsidy. 
$8. ರಘು ಘಟಕಗಳಿಗೆ ಪ್ರೋತ್ಸಾಹಗಳು 10. Rain Water harvesting/ 
ದ conservation subsidy 
9. ತಾಂತ್ರಿಕ ಉನ್ನತಿ ತೀಕರಣ, ಗುಣಮಟ್ಟ 11.Interest subsidy for 
ಪಮಾಣ ಪತ್ರ ಸಹಾಯಧನ technology up gradation. 


2. 


ಸಹಾಯಧನ 
11. ತಂತ್ರಜ್ಞಾನ 
ಸಹಾಯಧನ 
ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ 
ಉದ್ಯೋಗ ಸೃಜನ ಯೋಜನೆಯಡಿ ನಗರ 
ಮತ್ತು ಗಾಮೀಣ ಪ್ರದೇಶಗಳಲ್ಲಿ 


ಉನ್ನತೀಕರಣಕ್ಕೆ ಬಡ್ಡಿ 


2. Prime Minister's 
Employment Generation 
Programme: 


Under this scheme financial 
assistance to the projects 
upto Rs.25.00 lakh for 
manufacturing sector and to 
the projects up to Rs.10.00 


ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟೆ'ಸಾಲ 
ರೂ.25.00 ಲಕ್ಷಗಳವರೆಗೆ ಬ್ಯಾಂಕ್‌ಗಳ 
ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ 
ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 
ಉಬ್ಯೋಗ ಕೈಗೊಳ್ಳಲು ಅನುಕೂಲ 
ಒದಗಿಸಲಾಗುವುದು ಹಾಗೂ ಯೋಜನಾ 
ವೆಚ್ಚದ ಮೇಲೆ ಶೇ.15 ರಿಂದ ಶೇ.35 
ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ 
ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 

. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ 
ಮೂಲಕ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 
ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ 
ಸಮಯದಲ್ಲಿ ಮರುಪಾವತಿ 'ಮಾಡಿದ 
ಅತಿ ಸಣ್ಣ ಮತ್ತು ಸಣ್ಣಿ ಕೈಗಾರಿಕಾ 
ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇ.6 


ರಂತೆ ಬಡ್ಡಿ ಸಹಾಯಧನ 
ನೀಡಲಾಗುವುದು. 
. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ 


ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆಯಡಿಯಲ್ಲಿ ಶೇ.75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ 
ನಿವೇಶನಗಳನ್ನು (ಗರಿಷ್ಟ 2 ಎಕರೆ) 
ಮತ್ತು . ಕೈಗಾರಿಕಾ ಶೆಡ್‌ಗಳನ್ನು 
ನೀಡಲಾಗುತ್ತಿದೆ. ; 

. ಪರಿಶಿಷ್ಟ ಜಾತಿಯ ' ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ 
ಉಪ ಯೋಜನೆಯಡಿಯಲ್ಲಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಗರಿಷ್ಟ 
ರೂ.10.00 ಲಕ್ಷ ಯೋಜನಾ ವೆಚ್ಚದ 
" ಮೇಲೆ ಶೇ.60 ರಷ್ಟು ಗರಿಷ್ಠ ರೂ.5.00 
ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 

. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ 
ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌! ಹಣಕಾಸು 
ಸಂಸ್ಥೆಗಳಿಂದ ಸಾಲ ಪಡೆದು ಸ್ಲಾಪಿಸುವ 
ಹೊಸ ಘಟಕಗಳಿಗೆ ಗರಿಷ್ಠ ರೂ.2.00 
ಕೋಟಿ ಯೋಜನಾ ವೆಚ್ಚದಲ್ಲಿ The 
Debt Equity Ratio 2:1 ಪ್ರಕಾರ 
(2A ರಷ್ಟು ಬ್ಯಾಂಕ್‌! - ಹಣಕಾಸು 


ಸಂಸ್ಥೆಗಳಿಂದ ಸಾಲ ಮತ್ತು 18 


. Subsidy to 


lakh for Service Sector is 
extended in the form of loan 
through various, banks. 
Subsidy percentage is’15% to 
35%. Max subsidy available 
is 3.75 lakhs to 8.75 lakhs. 


, 6% Interest subsidy is given 


to entrepreneurs desiring to 
establish micro and small 
enterprises availing loan from 
Karnataka State Finance 
Corporation(KSFC) for a 
period of 5 years. The max 
loan amount is Rs.5.00 crore. 


. Under SCSP/ TSP scheme 


Industrial sites/Plots/ sheds 
will be alottd at 75% 
subsidized rate to SC/ST 
entrepreneurs by the 
Karmataka Industrial Areas 
Development Board/ 
Karnataka State Small Scale 
Industries Corporation. The 
maximum extent land to be 
considered for allotment at 
subsidized rate is 2 acres. 


micro 
enterprises/ artisan on 
loan availed from banks: 


Under this scheme financial 
assistance will be given in 
the form of loan through. 
financial institutions/ 
Commercial banks, Co- 
operative banks, Regional 
Rural Banks (excluding 
Credit co-operative societies) 
for the projects upto 
Rs.10.00 lakhs to SC/ST 
entrepreneurs for setting up 
Micro/small enterprises. The 
subsidy given under this 
scheme by Government is 
60% limited to maximum of 
Rs.5.00 lakhs. 


. Soft seed capital assistance 


to micro and small 
enterprises: k 

Under this scheme, financial 
assistance to the extent of 
50% of 1/3 of promoter’s 
contribution will be given to 


ಪ್ರವರ್ತಕರ ಬಂಡವಾಳ ಘಟಕಕ್ಕೆ 
ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 


ರಲ್ಲಿ ಶೇ.50: ರಷ್ಟು ಬಡ್ಡಿರಹಿತ ಗರಿಷ್ಟ 


ರೂ.33.00 ಲಕ್ಷ ಸಾಫ್ಟ್‌ ಸೀಡ್‌ 
ಕ್ಯಾಪಿಟಲ್‌ ಆರ್ಥಿಕ ಸಹಾಯ 
ನೀಡಲಾಗುತ್ತಿದೆ. 


ಕಳೆದ 3 ವರ್ಷಗಳಲ್ಲಿ ಬೆಂಗಳೂರು ನಗರ 
ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ 
ಸ್ಥಾಪನೆಗೊಂಡು ನೊಂದಣಿಯಾದ 
ಎಂ.ಎಸ್‌.ಎಂ.ಇಗಳ ವಿವರಗಳು ಈ 
ಕೆಳಗಿನಂತಿವೆ:- 


SC/ST first generation 
entrepreneurs, intending to 
stat new enterprises by 
availing loan from banks. 
Soft seed capital of maximum 
Rs.33.00 lakh wl be 
sanctioned for the projects 
with less than Rs.2.0 crore 
investments on plant and 
machinery and Debt Equity 
ratio of 2:1. 

The details of MSMESs registered 

in Bengaluru rural and urban 

districts are as given below. 


ಅವಧಿ ಪಗಾರ ಪಗಾರ 
ಗ್ರಾಮಾಂತರ ನಗರ 
2017-18 [2,404 20,014 
2018-19 14,120 28,287 
- 201920 15,536 38,708 
ಒಟ್ಟು 12,060 87,009 


ಬೆಂಗಳೂರು ನಗರ ಹಾಗೂ ಬೆಂಗಳೂರು 


ಗ್ರಾಮಾಂತರ ಜಿಲ್ಲೆಗಳಲ್ಲಿ PMEGP ಮತ್ತು 


CMEGP ಯೋಜನೆಗಳಡಿ ಎಲ್ಲಾ 
ಉದ್ದಿಮೆದಾರರಿಗೆ ಸಾಲ ಮತ್ತು ಸಹಾಯಧನ 
ಸೌಲಭ್ಯ ನೀಡಲಾಗಿದ್ದು, ಕೈಗಾರಿಕಾ ನೀತಿ 


2014-19 ರನ್ವಯ ಪ್ರೋಶ್ಲಾಹ ಮತ್ತು 


ರಿಯಾಯಿತಿಗಳು ಬೆಂಗಳೂರು ನಗರ ಹಾಗೂ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ " ಪಂಗಡದವರಿಗೆ 
ಮಾತ್ರ ಲಭ್ಯವಿರುತ್ತದೆ. 

ಅದರಂತೆ, ಈ ಯೋಜನೆಗಳಡಿ ಪ್ರೋತ್ಸಾಹ 
ಹಾಗೂ ರಿಯಾಯಿತಿಗಳನ್ನು ಪಡೆದುಕೊಂಡು 
ಬೆಂಗಳೂರು ನಗರ ಹಾಗೂ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡ 


“Rees Bangalor | Bangalor 
District eR e 0 

2017-18 2,404 20,014 
2018-19 4,120 28,287 
2019-20 5,536 38,708 


Total | 12060 | 87009 
Units 
In Bengawu Urban and) 


Bengaluru Rural districts, loans 
and subsidy have been given to 
al category of Entrepreneurs. 
As per the Industrial Policy 
2014-19, concessions and 
incentives are available only for 
SC/ST Entrepreneurs in 
Bengaluru Urban and Bengaluru 
Rural district accordingly. 


Accordingly, the details of 
numbers of MSMEs established 
in Bengaluru Rural and 
Bengaluru Urban districts under 
these schemes are as under: 


District erenore | [evelore 

2017-18 97 0 

2018-19 222 152 

2019-20 307 140 
Total 626 352 
units 


ಕೈಗಾರಿಕೆಗಳ ವಿವರಗಳು ಈ 
ಕೆಳಗಿನಂತಿರುತ್ತವೆ:- 
ಬೆಂಗಳೊರು] ಚಿಂಗಳೂರು 
ಅವಧಿ [ನಗರ ಗ್ರಾಮಾಂತರ" 
2017-18, 97 60 
2018-19 222 152 
2019-20 307 140 
ಒಟ್ಟು 626 352 


p 


py 


ಈ ಚಂಗಾರು ಸಗರ ಮತ್ತುನಂಗನೂರು ನಗರ `ಜಿಕ್ಷೆ ವ್ಯಾಪ್ತಿಯಲ್ಲಿ] There is huge potential for 
ಬೆಂಗಳೂರು ಗ್ರಾಮಾಂತರ | ಏರೋಸ್ಸೇಸ್‌, ಡಿಫೆನ್ಸ್‌, ಹೈಟೆಕ್‌, ಎಲೆಕ್ಟ್ರಾನಿಕ್ಸ್‌, | stablishing aerospace, defense, 

. ಖಲಕ್ಸ್ರಾ } : j 

ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಯಾವ | ಬಯೋಿಕ್ಕಾಲಜಿ, ' ಮಾತಿ ತಂತ್ರಜ್ಞಾನ, | ಬಂಗಿ ಉಂ Do 
RG ೨ ed echnology, information 

ಯಾವ ಸಣ್ಣ ಕೈಗಾರಿಕೆಗಳನ್ನು | ಆಹಾರ ಸಂಸ್ಕರಣೆ, ಪ್ರಿಸಿಷನ್‌ | chology, food processing, 
ಸ್ಥಾಪಿಸಲು ಅವಕಾಶಗಳಿವೆ ಮತ್ತು ಇಂಜಿನಿಯರಿಂಗ್‌, ಸಂಶೋಧನೆ ಮತ್ತು precession engineering, research 


ಸಣ್ಣ ಕೈಗಾರಿಕೆಗಳ ಒಂದು 
[0] 


ಕೈಗಾರಿಕಾ ಪ್ರದೇಶ ಸ್ಥಾಪಿಸಲು 
ಇರುವಂತಹ 
ಮಾನದಂಡಗಳೇನು; 
(ಸಂಪೂರ್ಣ ವಿವರ 
ನೀಡುವುದು) 


ಅಭಿವೃದ್ಧಿ, ನ್ಯಾನೋ ಟೆಕ್ನಾಲಜಿ ಮುಂತಾದ 
ಜಾನ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಲು 
ಹೆಚ್ಚಿನ ಅವಕಾಶಗಳಿರುತ್ತದೆ. 


ಸಣ್ಣ ಕೈಗಾರಿಕೆಗಳಿಗೆ ಕೈಗಾರಿಕಾ ಪ್ರದೇಶಗಳನ್ನು 
ಸಾಪಿಸಲು 2020-25 ನೇ ಕೈಗಾರಿಕಾ 
ನೀತಿಯಡಿಯಲ್ಲಿ ಖಾಸಗಿ ಕೈಗಾರಿಕಾ ಪ್ರದೇಶ/ 
ವಸಹಾತುಗಳನ್ನು ಉತ್ತೇಜನಗೊಳಿಸಲು 
ಅವಕಾಶವಿದ್ದು, ಅವುಗಳಿಗೆ ಹಲವಾರು 
ಉತ್ತೇಜನ ಹಾಗೂ ರಿಯಾಯ್ತಿಗಳನ್ನು ನೀಡಲು 
ನೀತಿ ರೂಪಿಸಲಾಗಿದೆ. 


ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪಿಸಲು 
ಮೊದಲಿಗೆ ಬೇಡಿಕೆ ಸಮೀಕ್ಷೆ ನಡೆಸಲಾಗುತ್ತದೆ. 
ಉದ್ದೇಶಿತ ಪ್ರದೇಶವು ಸಂಬಂಧಪಟ್ಟ 


ಯೋಜನಾ ಪ್ರಾಧಿಕಾರದ ಮಾಸ್ಟರ್‌ ಪ್ಲಾನ್‌ನಲ್ಲಿ 
ಕೈಗಾರಿಕಾ ವಲಯದಲ್ಲಿ ಇರಬೇಕು. ಸದರಿ 
ಕೈಗಾರೆಕಾ ಪ್ರದೇಶಕ್ಕೆ ರಸ್ತೆ ಸಂಪರ್ಕ, ವಿದ್ಯುತ್‌ 


ಸಂಪರ್ಕ ಹಾಗೂ ನೀರು ಸರಬರಾಜು 
ಲಭ್ಯವಾಗುವಂತಿರಬೇಕು. ಕೈಗಾರಿಕಾ 
ಪ್ರದೇಶದಲ್ಲಿ ಉದ್ದೇಶಿತ 
| ಉತ್ಸನ್ನಗಳಿಗನುಗುಣವಾಗಿ ಕೇಂದ್ರ ರಾಜ್ಯ 
ಸರ್ಕಾರದಿಂದ ಪರಿಸರ ಅನುಮೋದನೆ 


ಪಡೆಯಬೇಕು. ಕೈಗಾರಿಕಾ ಪ್ರದೇಶಕ್ಕೆ ಬೇಕಾದ 
ಜಮೀನನ್ನು ಕೆಐಎಡಿಬಿ ಸಂಸ್ಥೆಯು ಸ್ವಾದೀನ 


and development, nano 
technology and other knowledge 
base industries in Bengaluru 
urban and rural districts. 


Under industrial policy 
2020-25 incentives and 
concessions are offered for 
developing} establishing of 
private industrial areas. 


establishing 
demand 


new 


For developing/ 
industrial areas, a 
survey is conducted. 
proposed area should have been 
notified as industrial zone in 
master plan of Local area 
developmént authority. The area 
should have connectivity for 
road, rail, power supply and 


water. The land shal be 
acquired with assistance/ 
support of KIADB. Public 


hearing will be called before 
acquiring the land and KSPCB 


permission ie. Consent for 
establishment shall be obtained 
for making layout. 


'ಪಡಿಸಿ ನೀಡುತ್ತದೆ. - 
(ಇ) ಪರಿಶಿಷ್ಟ ಜಾತಿ, `ಪರಿಶಿಷ್ಟ ವರ್ಗ | ಪರಿಶಿಷ್ಠ ಜಾತಿ, ಪರಿಶಿಷ್ಟ ' ಪೆಂಗಡೆದ | Loan and subsidy Schemes for 
ಮತ್ತು ಹಿಂದುಳಿದ ವರ್ಗದವರು ಉದ್ಯಮಶೀಲರಿಗೆ ಸಣ್ಣ ಕೈಗಾರಿಕೆಗಳನ್ನು SC and ST entrepreneurs: 


ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು 
ಸರ್ಕಾರದ ವತಿಯಿಂದ ಯಾವ 
ಯಾವ ಯೋಜನೆಗಳನ್ನು 
ರೂಪಿಸಿ ಸಾಲ ಸೌಲಭ್ಯ, 
ಸಹಾಯ ಧನ ನೀಡಲಾಗುತ್ತಿದೆ? 
(ಸಂಪೂರ್ಣ 'ವಿವರ 
ನೀಡುವುದು). 


ಸ್ಥಾಪಿಸಲು ಸರ್ಕಾರದ ವತಿಯಿಂದ ಇರುವ ಸಾಲ 

ಸೌಲಭ್ಯ, ಸಹಾಯಧನದ ಯೋಜನೆಗಳು:- 

1 ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆಯಡಿಯಲ್ಲಿ' ಶೇ.75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ 
ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು 

ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 

2. ಪರಿಶಿಷ್ಟ ಜಾತಿಯ 'ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಶೀಲರಿಗೆ - ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ 


1. Under SCSP/ TSP scheme 
Industrial sites/Plots/sheds 
wil ‘be allotted at 75% 
subsidized rate to SC/ST 
entrepreneurs by the 
Karnataka Industrial Areas 
Development Board J 
Karnataka State Small Scale 
Industries Corporation. The 
maximum extent land to be 
considered for allotment at 
subsidized rate is 2 acres. 


2. Subsidy to 
enterprises/ artisan 
loan availed from banks: 


on 


The |: 


micro | 


ಉಪ ಯೋಜನೆಯಡಿಯಲ್ಲಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಗರಿಷ್ಟ ರೂ.10.00 
ಲಕ್ಷ ಯೋಜನಾ ವೆಚ್ಚದ ಮೇಲೆ ಶೇ.60 
ರಷ್ಟು ಗರಿಷ್ಟ ರೂ.5.00 ಲಕ್ಷ ಸಹಾಯಧನ 
ನೀಡಲಾಗುತ್ತಿದೆ. 


3. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ 
ವರ್ಗದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌/ಹಣಕಾಸು 
ಸಂಸ್ಥೆಗಳಿಂದ ಸಾಲ ಪಡೆದು ಸ್ಹಾಪಿಸುವ 


ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 


ಕೋಟಿ ಯೋಜನಾ ವೆಚ್ಚದಲ್ಲಿ The |. 


Debt Equity Ratio 21 ಪ್ರಕಾರ 
(23 . ರಷ್ಟು ಬ್ಯಾಂಕ್‌/ ಹಣಕಾಸು 
ಸಂಸ್ಥೆಗಳಿಂದ ಸಾಲ ಮತ್ತು 18 
ಪ್ರವರ್ತಕರ ಬಂಡವಾಳ) ಘಟಕಕ್ಕೆ 
ಪ್ರವರ್ತಕ ಬಂಡವಾಳ ಹೂಡಿಕೆಯ 1 
ರಲ್ಲಿ ಶೇ.50 ರಷ್ಟು ಬಡ್ಡಿರಹಿತ ಗರಿಷ್ಟ 
ರೂ.33.00 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 
ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


ಹಿಂದುಳಿದ, ವರ್ಗದ (ಪ್ರವರ್ಗ-1, 2ಎ ಮತ್ತು 
2ಬಿ) ಉದ್ಯಮಶೀಲರಿಗೆ ಸಣ್ಣ ಕೈಗಾರಿಕೆಗಳನ್ನು 
ಸ್ಥಾಪಿಸಲು ಸರ್ಕಾರದ ವತಿಯಿಂದ ಇರುವ ಸಾಲ 


ಸೌಲ ಸ್ರ, ಸಹಾಯಭನಬ ಯೋಜನೆಗಳು:- 


ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ-1, 2ಎ 
ಮತ್ತು 2ಬಿ ಗೆ ಸೇರಿದ ಉದ್ಯಮಿಗಳು 
ಸ್ಥಾಪಿಸುವ ಕೈಗಾರಿಕೆಗಳಿಗೆ ಕೆ.ಐ.ಎ.ಡಿಬಿ/ 


ಕೆ.ಎಸ್‌.ಎಸ್‌.ಐ.ಡಿ.ಸಿ, ೬”. ಜಮೀನು/ಶೆಡ್‌ 


ಹಂಚಿಕೆಯಲ್ಲಿ ಶೇ.25ರಷ್ಟು ರಿಯಾಯ್ತಿ 
ಸೌಲಭ್ಯವು 2021 ನೇ ಜನವರಿಯವರೆಗೆ 
ಜಾರಿಯಲ್ಲಿರುತ್ತದೆ. 


| ಹೊಸ ಕೈಗಾರಿಕಾ ನೀತಿ 2020-25 ರನ್ತಯ 


ಈ ಕೆಳಗಿನ ಸಹಾಯಧನವನ್ನು ಹೊಸದಾಗಿ 
ಬಂಡವಾಳ ಹೂಡಿರುವ/ ವಿಸ್ತರಣೆ/ 
ವೈರುದ್ಧೀಕರಣ /ಆಧುನೀಕರಣ ಕಾರ್ಯಕ್ರಮ 
ಕೈಗೊಂಡಿರುವ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳಿಗೆ ನೀಡಲಾಗುತ್ತಿದೆ. 


1. ಬಂಡವಾಳ ಹೂಡಿಕೆ ಸಹಾಯಧನ 

2. ಮುದ್ರಾಂಕ ಶುಲ್ಕ ವಿನಾಯಿತಿ 

3. ನೋಂದಣಿ " ಶುಲ್ಕ -ರಿಯಾಯಿತಿ 
ಪ್ರಮಾಣಪತ್ರ 

4, ಭೂಪರಿವರ್ತನಾ ಶುಲ್ಕ ಮರುಪಾವತಿ 


Under this scheme financial 
assistance will be given in 
the form of loan through 
financial institutions/ 
Commercial banks, Co- 
operative banks, Regional 
Rural Banks (excluding 
Credit co-operative societies) 
for the projects upto Rs. 10 
lakhs to SC/ST 
entrepreneurs for setting up 


-Micro/small enterprises. The 


subsidy given under this 


“scheme by Government is 


60% limited to maximum of 
Rs.5.00 lakhs. 


. Soft seed capital assistance 


to micro and small 
enterprises. Under this 
scheme, financial assistance 
to the extent of 50% of 1/3 of 
promoter’s contribution ‘ will 
be given to SC/ST first 
generation entrepreneurs, 
intending to stat new 
enterprises by availing loan 
from banks. Soft seed capital 
of maximum Rs.33.00 lakh 
will be sanctioned for the 
projects with less than Rs.2.0 
crore investments on plant 
and machinery and Debt 
Bquity ratio of 2:1. 


Schemes for OBC (category-1, 
2A and 2B) entrepreneurs: 


25% rebate has given in the total 
cost of plot/ shed purchased by 
OBC (category-l, 2A and 2B) 
entrepreneurs from KIADB/ 
KSSIDC for setting up industries 
tll January 2021. 


Under Karnataka Industrial 
Policy 2020-25 the following 
incentives and concessions 
are being offered for new/ 
expansion/ modernization and 
diversification of MSMEs: 


1; 


2. 


3. 


Investment promotion 
subsidy 

Exemption from Stamp duty 
registration 


Registration fee concession. 
Reimbursement of NA 
conversion fee 


py 


ಸಹಾಯಧನ 
5. ವಿದ್ಯುತ್‌ ಸಹಾಯಧನ 
6. ವಿದ್ಯುತ್‌ ತೆರಿಗೆ ವಿನಾಯಿತಿ ಪ್ರಮಾಣಪತ್ರ 


7. ತ್ಯಾಜ್ಯನೀರು ಸಂಸ್ಕರಣಾ ಘಟಕ ಸ್ಥಾಪನೆ 


ಸಹಾಯಧನ 
8. ರಫ್ದು ಘಟಕಗಳಿಗೆ ಪ್ರೋತ್ಸಾಹಗಳು 
9. ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ 


ಪ್ರಮಾಣ ಪತ್ರ ಸಹಾಯಧನ 

10.ಮಳೆ ನೀರು ಕೊಯ್ದು / ಸಂರಕ್ಷಣೆ 
ಸಹಾಯಧನ 
11. ತಂತ್ರಜ್ಞಾನ 
ಸಹಾಯಧನ 


ಉನ್ನತೀಕರಣಕ್ಕೆ ಬಡ್ಡಿ 


5. Power subsidy to. micro & 

"small industries 

6. Effluent treatment 
subsidy - 

7. Electricity tax exemption 

8. Incentives to Export oriented 
units. 

9. Technology up gradation, 
quality certification subsidy. 

10.Rain Water harvesting / 
conservation subsidy 

l1.Interest subsidy for 

technology up gradation. 


plant 


ಸಿಐ 29 ಎಸ್‌ಎಸ್‌ 


ಐ 2021 


ಸಣ್ಣಿ ಗಾರಿಕೆ ಆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 


ಶ್ರೀ ಹೆಚ್‌.ಎಂ.ರಮೇಶ 


ಗೌಡ, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು (ವಿಧಾನಸಭೆಯಿಂದ 


ಚುನಾಯಿತರಾದವರು) ಇವ ಪ್ರಶ್ನೆ ಸಂಖ್ಯೆ 822 ಕೈ ಅನುಬಂಧ-1 


ಹೊಸದಾಗಿ ಸ್ಥಾಪಿಸಲ್ಲಡುವ ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರದ ವತಿಯಿಂದ ನೀಡಲಾಗುತ್ತಿರುವ ಪ್ರೋತ್ಲಾಹಗಳು: 


ಉತ್ತೇಜನದ ಮಾದರಿ 


ವಿಶೇಷ ಪ್ರವರ್ಗ (ಪೆ.ಜಾತಿ/ಪ.ಪಂ, ಮಹಿಳೆಯರು, ಅಲ್ಪಸಂಖ್ಯಾತರು, 


ಸಾಮಾನ್ಯ ಪ್ರವರ್ಗ ವಿಕಲಾಂಗರು ಹಾಗೂ ಮಾಜಿಉದ್ಯಮಶೀಲ ಸೈನಿಕರು. ' ಸ್ವ 


ಸೂಕ್ಷ ಮತ್ತು ಸಣ್ಣ 
ಕ್ಕಿ 3 

ಕೈಗಾರಿಕೆಗಳಿಗೆ ಹೂಡಿಕೆ 
ಉತ್ತೇಜನಾ ಸಹಾಯಧನ 


2 
ಸೂಕ್ಷ್ಮ ಕೈಗಾರಿಕೆಗಳು ಸೂಕ್ಷ್ಮ ಕೈಗಾರಿಕೆಗಳು 
ವಲಯ |: ವಿಎಫ್‌ಎಯ 30% (ಗರಿಷ್ಟ ರೂ.25ಲಕ್ಷ) 
ವಲಯ 2: ವಿಎಘ್‌ಎಯ 25% (ಗರಿಷ್ಟ ರೂ.20ಲಕ್ಷ) 
ವಲಯ 3: ಇಲ್ಲ 


ವಲಯ 1 ವಿಎಫ್‌ಎಯ 35% (ಗರಿಷ್ಟ ರೂ.3ರಿಲಕ್ಷ) 
ವಲಯ 2: ವಿಏಫ್‌ಎಯ 30% (ಗರಿಷ್ಟ ರೂ.25ಲಕ್ಷ) 
ವಲಯ 3: ವಿಎಫ್‌ಎನ 10% (ಗರಿಷ್ಟ ರೂ.10ಲಕ್ಷ) 


ಸಣ್ಣ ಕೈಗಾರಿಕೆಗಳು ಸಣ್ಣ ಕೈಗಾದಿಕೆಗಳು 

ವಲಯ 1: ವಿಎಫ್‌ಎಯ 30% (ಗರಿಷ್ಟ ರೂ.105ಲಕ್ಷ) 

ವಲಯ 2: ವಿಎಘಫ್‌ಎಯ 25% (ಗರಿಷ್ಠ ರೂ.95ಲಕ್ಷ) \ 
ವಲಯ 3: ವಿಎಘ್‌ಎನ 10% (ಗರಿಷ್ಣ ರೂ.25ಲಕ್ಷ) ಸ 


° 


ವಲಯ ॥: ವಿಎಫ್‌ಎಯ 25% (ಗರಿಷ್ಟ ರೂ.100ಲಕ್ಷ) 
ವಲಯ 2: ವಿಎಫ್‌ಎಯ 20% (ಗರಿಷ್ಟ ರೂ.90ಲಕ್ಷ) 
ವಲಯ 3: ಇಲ್ಲ 


ವಿಎಫ್‌ಎ “ಸ್ಥಿರಾಸ್ತಿಯ ಮೌಲ್ಯ 
ರೂ.5 ಲಕ್ಷ 
ವಿ 


is 


ಸೂಚನೆ: 

ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಪ್ರತೀ ಆರ್ಥಿಕ ವರ್ಷದಲ್ಲಿ ವಹಿವಾಟಿನ ಶೇ.10 ರಷ್ಟು ಹೂಡಿಕೆ ಉತ್ತೇಜನ ಸಬ್ಬಿಡಿಯನ್ನು 
ಪಡೆಯಬಹುದು ಮತ್ತು ಈ ಸಹಾಯಧನವನ್ನು ವಾಣಿಜ್ಯ ಉತ್ಪಾದನೆ ಆರಂಭಿಸಿದ ದಿನಾಂಕದಿಂದ ಗರಿಷ್ಟ 5 ಆರ್ಥಿಕ 
ವರ್ಷಗಳವರೆಗೆ ವಿಸ್ತರಿಸಬಹುದು. ಇಂತಹ ಸಂಚಿತ ಹೂಡಿಕೆ ಉತ್ತೇಜನಾ ಸಬ್ಲಿಡಿಯು ಮೇಲ್ಯಾಣಿಸಿದ ಗರಿಷ್ಟ ಮಿತಿಗೆ 
ಒಳಪಟ್ಟಿರುತ್ತದೆ. ಈ ಹೂಡಿಕೆ ಉತ್ತೇಜನಾ ಸಬ್ದಿಡಿಯ ಮಿತಿಯು ಅವಧಿ ಮುಗಿಯುವವರೆಗೆ (5ಆರ್ಥಿಕ ವರ್ಷಗಳವರೆಗೆ ಅಥವಾ 


ಮಧ್ಯಮ ಕೈಗಾರಿಕೆಗಳಿಗೆ 
ಹೊಡಿಕೆ ಉತ್ತೇಜನಾ 
ಸಬ್ದಿಡಿ 


ಮೊದಲ 10 ಕೋಟಿ 
ರೂಗಳಿಗೆ ಕನಿಷ್ಟ 
ಉದ್ಯೋಗಾವಕಾಶ 

ಸಂಖ್ಯೆ 20 ಮತ್ತು 
ಮುಂದಿನ ಹೆಚ್ಚುವರಿ 
ಪ್ರತೀ ರೂ.10 ಕೋಟಿಗೆ 
ಹೆಚ್ಚುವರಿ 7 
ಉದ್ಯೋಗಾವಕಾಶ 

ಪ್ರಮಾಣಾನುಪಾತದಂತೆ 


ಮಿಶಿ ಮುಗಿಯುವವರೆಗೆ ಯಾವುದು ಮೊದಲೋ ಅಲ್ಲಿವರೆಗೆ ಅನ್ವಯವಾಗುತ್ತದೆ ಮತ್ತು ಇದನ್ನು ಮುಂದೂಡುವಂತಿಲ್ಲ. | 
ಮಧ್ಯಮ ಕೈಗಾಕಗಳ್‌ 4 


ವಿಎಫ್‌ಎ ಮಿ 
ನಾಫಾಯ ೫೫ 
| ವಿಎಫ್‌ಎಯ 35 % 


ವಯ ಶೇಕಡಾವಾರು ವಹಿವಾಟು 1 ಗರಿಪ್ಪ ಅವದಿ (ವಷಣ್ಯ 
I [ 
2.50% 
2 5 
3 ಇ 


ಸೂಚನೆ: 
ಮಧ್ಯಮ ಕೈಗಾರಿಕೆಗಳು ಹೂಡಿಕೆ ಉತ್ತೇಜನ ಸಬ್ಬಿಡಿಯನ್ನು ಪ್ರತೀ ಆರ್ಥಿಕ ವರ್ಷದಲ್ಲಿ ವಹಿವಾಟಿನ ಶೇಕಡಾವಾರು 
ಪಡೆಯಬಹುದಾಗಿದ್ದು ಮೇಲ್ಮಾಣಿಸಿದಂತೆ ವಾಣಿಜ್ಯ ಉತ್ಪಾದನೆ ಆರಂಭಿಸಿದ ಗರಿಷ್ಟ ಅವಧಿಗೆ ಅನ್ವಯವಾಗುವುದು. ಇಂತಹ ಸಂಚಿತ 
ಹೂಡಿಕೆ ಉತ್ತೇಜನಾ ಸಬ್ದಿಡಿಯು ವಿಎಫ್‌ಎ. ಮಿತಿ ಅಥವಾ ಅವಧಿ ಮುಗಿಯುವವರೆಗೆ ಯಾವುದು ಮೊದಲೋ ಅಲ್ಲಿವರೆಗೆ 
ಅನ್ವಯವಾಗುತ್ತದೆ ಮತ್ತು ಇದನ್ನು ಮುಂದೂಡುವಂತಿಲ್ಲ. k - 
ಕಡಿಮೆ ಉದ್ಯೋಗಾವಕಾಶ ಒದಗಿಸಲು ಬಯಸುವ ಮಧ್ಯಮ ಕೈಗಾರಿಕೆಗಳು/ಹೂಡಿಕೆಗೆ ತಕ್ಕಂತೆ ನಿಗದಿಪಡಿಸಿದ ಉದ್ಯೋಗಾವಣೆಶ 
ನೀಡಲು ಸಾಧ್ಯವಾಗದ ಕೈಗಾರಿಕೆಗಳಿಗೆ ಒಟ್ಟು ಒದಗಿಸಿದ ಉದ್ಯೋಗಾವಕಾಶಕ್ಕೆ ಅನುಗುಣವಾಗಿ ವಹಿವಾಟು ಶೇಕಡಾವಾರು 
ಪ್ರಮಾಣ ಕಡಿಮೆ ಆಗುವುದು. ಹೀಗಿದ್ದರೂ ಗರಿಷ್ಟ ಅವಧಿ ಮತ್ತು ವಿಎಫ್‌ಎ ಮೇಲ್ಕಂಡಂತೆ ಇರಲಿದೆ. 


ಎಂಎಸ್‌ಎಂಇಗಳಿಗೆ 
ಸ್ಥಾಂಪ್‌ ಶುಲ್ಕ(ಡ್ಯೂಟಿ) 
ವಿನಾಯಿತಿ 


ಸ್ವಾರಪ್‌ ಈಲ್ಕ 'ವನಾಯಿತಿ'ಮತ್ತು ನೊಂದಣಿ ಶುಲ್ಕದಲ್ಲಿ ರಿಯಾಯಿತಿ: 4 

ರಾಜ್ಯ ಹಣಕಾಸು ನಿಗಮ, ರಾಷ್ಟ್ರಮಟ್ಟದ ಹಣಕಾಸು ಸಂಸ್ಥೆಗಳು.ವಾಣಿಜ್ಯ ಬ್ಯಾಂಕ್‌ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್‌ಗಳು, 
ಸಹಕಾರಿ ಬ್ಯಾಂಕ್‌ಗಳು, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಆಯೋಗ(ಕಮಿಷಸನ್‌), 
ಕರ್ನಾಟಕ ರಾಜ್ಯ ಪ.ಜಾತಿ/ಪೆ.ವರ್ಗ ಅಭಿವೃದ್ಧಿ ವಿಗಮ, ಕರ್ನಾಟಕ ದಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮತ್ತಿತರ 
ಸಂಸ್ಥೆಗಳಿಂದ ಸಾಲ ಪಡೆಯಲಿಕ್ಕಾಗಿ ಸಾಲ ಒಪ್ಪಂದ, ಸಾಲ ಕರಾರು ಪತ್ರ, ಅಡಮಾನ, ಅಡಮಾನಿಕೆ ದಸ್ತಾವೇಜುಗಳಿಗಾಗಿ ಸರ್ಕಾರ 
ಕಾಲಾನುಕ್ರಮವಾಗಿ ಹೊರಡಿಸುವ ಅಧಿಸೂಚನೆಗಳಿಗೆ ಅನುಗುಣವಾಗಿ ನೀಡಬೇಕಾದ ಸ್ಟಾಂಪ್‌ ಶುಲ್ಕದಿಂದ ಆರಂಭದ 5 ವರ್ಷಗಳ 
ಕಾಲ ಮಾತ್ರ ವಿನಾಯಿತಿ ನೀಡಲಾಗುವುದು. 


ಕೈಗಾರಿಕೋದ್ಯಮಿಗಳು, ಕೈಗಾರಿಕಾ ನಿವೇಶನ, ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ ಮತ್ತು ಬಹುಮಹಡಿ ಸಂಕೀರ್ಣದ 
ಕಾರ್ಬಾನೆಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಕಿಯಾನಿಕ್ಸ್‌, 
ಕೈಗಾರಿಕಾ ಸಹಕಾರ ಸಂಘಗಳು, ಅನುಮೋದಿತ ಖಾಸಗಿ ಕೈಗಾರಿಕಾ ವಸಾಹತುಗಳು/ಪಾರ್ಕ್‌ಗಳು, ಆಹಾರ ಬಾರ್ಕ್‌ಗಳು, 
ಕರ್ನಾಟಕ/ಭಾರತ ಸರ್ಕಾರದಿಂದ ರಚಿಸಲಾದ ವಿಶೇಷ ಉದ್ದೇಶ ವಾಹನ(ಎಸ್‌/ಪಿ.ವಿ)ಗಳಿಂದ ಹಂಚಿಕೆ ಪಡೆಯುವಲ್ಲಿ ಕೈಗಾರಿಕಾ" 
ಉದ್ದಿಮೆಗಳು ಮಾಡಿಕೊಂಡ ಭೋಗ್ಯ ಪತ್ರ (ಲೀಸ್‌ ಡೀಡ್ಸ್‌), ಭೋಗ್ಯ ಮತ್ತು ಕ್ರಯ ಪತ್ರ ಉಪ-ಭೋಗ್ಯ(ಸಬ್‌ ಲೀಸ್‌) ಹಾಗೂ 


ವಲಯ 1 ಮತ್ತು 2 ರಲ್ಲಿ ವಿಎಫಘ್‌ಎಯ 5% ಹೆಚ್ಚುವರಿ ಸಬ್ಬಿಡಿ ಗರಿಷ್ಟ | 


ಪರಿಪೂರ್ಣ ಕ್ರಯ ಪತ್ರಗಳಿಗೂ ಈ ಕೆಳಗಿನಂತೆ ವಿನಾಯಿಶಿ ನೀಡಬೇಕು. 


ವಿಶೇಷ ಪ್ರವರ್ಗ (ಪ.ಜಾತಿ/ಪೆ.ಪಂ, ಮಹಿಳೆಯರು. ಅಲ್ಪಸಂಖ್ಯಾತರು. 

ಉತ್ತೇಜನದ; ಮಾಜರಿ | ಸಾಮಾನ್ಯ ಪ್ರವರ್ಗ ವಿಕಲಾಂಗರು ಹಾಗೂ ಮಾಜಿಉದ್ಯಮಶೀಲ ಸೈನಿಕರು. 

ವಲಯ 1 : 100% ವಲಯ 1 : 100% 

ವಲಯ 2 : 100% ವಲಯ 2 : 100% 

L ವಲಯ 3 .: ಇಲ್ಲ ವಲಯ 3 : 75% 
ಎಂಎಸ್‌ಎಂಇಗಳಿಗೆ § ಂ 
ನೋಂದಣಿ ಶುಲ್ಕದಲ್ಲಿ | ವಲಯ], ವಲಯ 2 : ರೂ.1000/-ಕ್ಕೆ ರೂ.1/- ಎಲ್ಲಾ ವಲಯಗಳಿಗೆ :ರೂ.1000/-ಕ್ಕೆ ರೂ.1/- 
ರಿಯಾಯಿತಿ ವಲಯ 3 : ಇಲ್ಲ 
ಸಾಪ 


1 ಸ್ನಾಂಪ್‌ ಶುಲ್ಕಿ ವಿನಾಯಿತಿ ಮತ್ತು ನೋಂದಣಿ ಶುಲ್ಕ ರಿಯಾಯಿತಿಗಳು ಕೆಎಲ್‌ಆರ್‌ ಕಾಯ್ದೆ 1961ರ ಸೆಕ್ಷನ್‌ 109ರ 
ಅಡಿಯಲ್ಲಿ ಖರೀದಿಸಿದ ಭೂಮಿ, ಹಾಗೂ ಎಸ್‌ಎಲ್‌ಡಬ್ಬ್ಯುಸಿಸಿ/ಡಿಎಲ್‌ಡಬ್ಬ್ಯುಸಿಸಿ ಅನುಮೋದಿತ ಯೋಜನೆಗಳ ಕೈಗಾರಿಕಾ 
ಭೂಪರಿವರ್ತಿತ ಭೂಮಿಯ ನೇರ ಖರೀದಿಗೂ ಅನ್ಸಯವಾಗುವುದು. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರವಾಗಿ 
ಕೆಐಎಡಿಬಿ ಭೂ ಮಾಲೀಕರಿಗೆ ನೀಡುವ ಭೂಮಿಗೂ ಈ ರಿಯಾಯಿತಿ/ವಿನಾಯಿತಿ ನೀಡಲಾಗುವುದು. 

2 ಭೂಮಿಕ್ಕೆಗಾರಿಕಾ ನಿವೇಶನ, ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ಗಳಿಗಭೋಗ್ಯದ ಅವಧಿ ಮುಗಿದ ಬಳಿಕ ಅಂತಿಮ ಕ್ರಯ 
ಪತ್ರ (ಸೇಲ್‌ ಡೀಡ್‌)ದ ನೋಂದಣಿಗೂ ಕೈಗಾರಿಕಾ ನೀತಿಯಲ್ಲಿ ನಮೂದಿಸಿರುವಂತೆ ಭೋಗ್ಯ ಮತ್ತು ಕ್ರಯಪತ್ರ (ಲೀಸ್‌ 
ಕಮ್‌ ಸೇಲ್‌ ಡೀಡ್‌) ಮಾಡುವ ವೇಳೆ ಚಾಲ್ತಿಯಲ್ಲಿದ್ದ ಪ್ರಕಾರ ಸ್ಟಾಂಪ್‌ ಶುಲ್ಕ ವಿನಾಯ್ತಿ ಮತ್ತು ನೋಂದಣಿ ಶುಲ್ಕಗಳಲ್ಲಿ 
ರಿಯಾಯ್ತಿ ಲಭ್ಯವಾಗುವುದು. 


ಎಂಎಸ್‌ಎಂಇಗಳಿಗೆ ಭೂ | ವಲಯ 1 : 100% ವಲಯ 1 : 100% 
ಪರಿವರ್ತನಾ  ಶುಲ್ಕ|ವೆಲಯ2 :100% ವಲಯ 2 : 100% 
ಮರುಪಾವತಿ ವಲಯ 3 : ಇಲ್ಲ ವಲಯ3 : 75% 
ili ಠನ | ವಲಯ 1 : 100% 7 ವರ್ಷದವರೆಗೆ ವಲಯ! : 100% 8 ವರ್ಷದವರೆಗೆ 
ವಿದ್ಯುತ್‌ಶುಲ್ಕದ ಮೇಲಿನ | ವಯ್ಯ 2 : 100% 6 ವರ್ಷದವರೆಗೆ ವಲಯ 2 : 100% 7 ವರ್ಷದವರೆಗೆ 
ತೆರಿಗೆ ವಿನಾಯಿತಿ 

ವಲಯ3 : ಇಲ್ಲ ವಲಯ 3 : 100% 4 ವರ್ಷದವರೆಗೆ 


ಸೂಕ್ಷ್ಮ ಮತ್ತು ಸಣ್ಣ 


ಕೈಗಾರಿಕೆಗಳಿಗೆ ವಲಯ 1 ಮತ್ತು 2ಕ್ಕೆ ಮಾತ್ರ: ಬಳಸಿದ ಪ್ರತಿ ವಿದ್ಯುತ್‌ ಯುನಿಟ್‌ ಒಂದಕ್ಕೆ ಪಾವತಿಸಿದ ವಿದುತ್‌ ಶುಲ್ಕಕ್ಕೆ ರೂ.-ರಂತೆ 3 
ವಿದ್ಯು್‌ಚೈತ್ತಿ ಸಬ್ಬಿಡಿ ವರ್ಷಗಳ ಹಿವಧಿವರೆಗೆ ವಿದ್ಯುತ್‌ಚ್ಛಕ್ತಿ ಸಬ್ಲಿಡಿ. 
1 ಕುಶಲಕರ್ಮಿಗಳಿಗೆ ಶೇ, 4% ಬಡ್ಡಿದರದಲ್ಲಿ ಅವಧಿ ಸಾಲ(ಟರ್ಮ್‌ ಲೋನ್‌) ಮತ್ತು ದುಡಿಮೆ ಬಂಡವಾಳ ಸಾಲ. ” 
Li 2 ಕುಶಲಕರ್ಮಿಗಳ ಕರಕುಶಲ ವಸ್ತುಗಳ ವಹಿವಾಟಿನ ಮೇಲೆ ಶೇ. 10%ರಷ್ಟು ಮಾರುಕಟ್ಟೆ ಅಭಿವೃದ್ಧಿ ನೆರವು (ಎಂಡಿಎ) 
೦ಬ $ 


3. ಕರಕುಶಲ ಸಂಘಟನೆಗಳಿಗೆ, ಕರಕುಶಲ ಕಾಂಫ್ಲೆಕ್‌ಗಳಿಗೆಸಮೂಹ ಮೊದಲಾದವುಗಳಿಗೆ ಯಂತ್ರೋಪಕರಣಗಳು,ಬಿಡಿ 
ಭಾಗಗಳಿಗೆ 75% ಅನುದಾನ 


ಸಾಮಾನ್ಯ ಪ್ರವರ್ಗ § ಅಲ್ಪಸಂಖ್ಯಾತರು, ವಿಕಲಾಂಗರು ಹಾಗೂ ಮಾಜಿ ಸೈನಿಕ 
) k ಉದ್ಯಮಿಗಳು) 
SI 586 ವರ್ಷದವರಗೆ* ವಲಯೆT 3% 5 ವರ್ಷದವರೆಗೆ * 
ವಲಯ 2 : 5% 5 ವರ್ಷದವರೆಗೆ * ವಲಯ 2 : 5% 5 ವರ್ಷದವರೆಗೆ * 
ವಲಯ 3 : 5% 5 ವರ್ಷದವರೆಗೆ * ವಲಯ 3 : 5% 5 ವರ್ಷದವರೆಗೆ * 
ತಂತ್ರಜ್ಞಾನ 
ಮೇಲ್ದರ್ಜೆಗೇರಿಸುವ * ಭಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌(ಕ್ರೆಡಿಟ್‌ ಲಿಂಕ್ಷ್‌ | » ಭಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌(ಕ್ರೆಡಿಟ್‌ ಲಿಂಕ್ಷ್‌ 


ಸಾಲದ ಮೇಲೆ ಬಡ್ತಿ 
ಸಹಾಯಧನ 


ಕ್ಯಾಪಿಟಲ್‌ ಸಬ್ಬಿಡಿ ಸ್ಕೀಂ-ಸಾಲ ಸಂಯೋಜಿತ ಬಂಡವಾಳ ಕ್ಯಾಪಿಟಲ್‌ ಸಬ್ಬಿಡಿ ಸ್ಫೀಂ-ಸಾಲ ಸಂಯೋಜಿತ ಬಂಡವಾಳ 
ಸಹಾಯಧನ ಯೋಜನೆ) ಅಡಿಯಲ್ಲಿ ಒಳಗೊಂಡಿರದ ಸಹಾಯಧನ ಯೋಜನೆ) ಅಡಿಯಲ್ಲಿ” ಒಳಗೊಂಡಿರದ 
ಕೆಎಸ್‌ಎಫ್‌ಸಿ ಮತ್ತು ಅನುಸೂಚಿತ (ಷೆಡ್ಕೂಲ್ಫ್‌) ವಾಣಿಜ್ಯ | ಕೆಎಸ್‌ಎಫ್‌ಸಿ ಮತ್ತು ಅನುಸೂಚಿತ (ಷೆಡ್ಕೂಲ್ಫ) ವಾಣಿಜ್ಯ 
ಬ್ಯಾಂಕ್‌ಗಳಿಂದ ಪಡೆದ ಸಾಲಗಳಿಗೆ ಬ್ಯಾಂಕ್‌ಗಳಿಂದ ಪಡೆದ ಸಾಲಗಳಿಗೆ 


ತಂತ್ರಜ್ಞಾನ ಅಳವಡಿಕಿಗೆ 


ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗೌಗೆ ; 
ವೆಚ್ಚದ 25% (ಗರಿಷ್ಟ ರೂ.50,000/-) ಅನುಬಂಧ 8ರಲ್ಲಿ ವೆಚ್ಚದ 50% (ಗರಿಷ್ಟ ರೂ.1 ಲಕ್ಷ )ಅನುಬಂಧ 8ರಲ್ಲಿ 
ಉಲ್ಲೇಖಿಸಲಾದ ಭಾರತ ಸರ್ಕಾರದ ಮಾನ್ಯತೆ ಪಡೆದ | ಉಲ್ಲೇಖಿಸಲಾದ ಭಾರತ ಸರ್ಕಾರದ ಮಾನ್ಯತೆ ಪಡೆದ 
ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ ಅಳವಡಿಸಿದ್ದಕ್ಕಾಗಿ ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ ಅಳವಡಿಸಿದ್ದಕ್ಕಾಗಿ . 


Oo) 


ಎಂಎಸ್‌ಎಂಇಗಳಿಗೆ ತಂತ್ರಜ್ಞಾನ 'ಅಳವಡಿಕೆ ಮತ್ತು ನವೋನ್ಲೇಷಣೆ 
K pr) ವ 


ನಕಾಷ ಪ್ರವರ್ಗ (ಪರಿಶಿಷ್ಟ ಜಾತ/ಪರಕಷ್ಠ ಪಂಗಡ. ಮಹಿಳಹಾರು.] 
ಸಾಮಾನ್ಯ ಪ್ರವರ್ಗ ಅಲ್ಪಸಂಖ್ಯಾತರು, ವಿಕಲಾಂಗರು ಹಾಗೂ ಮಾಜಿ ಸೈನಿಕ 
ಉದ್ಯಮಿಗಳು) 
ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ 


ತಂತ್ರಜ್ಞಾನ . . ವೈವಯಾರ ವಿಕಸನ ಕೇಂದ್ರ (ಇನ್‌ಕ್ಕುಬೇಷನ್‌ ಕೇಂದ್ರದ ವೆಚ್ಚದ 25% 


ವಿಕಸನ ಕೇಂದ್ರ ನ್‌ಕುಬೇಷನ್‌ ಕೇಂದ್ರದ ವೆಚ್ಚದ 25% 
ವಿಕಸನ ಕೇಂದ್ರ (ಟಿಬಿಐಸಿ) (ಗರಿಷ್ಠ ರೂ.50.00 ಲಕ್ಷ) (ಪಲಯ 1 ರಲ್ಲಿ ಕನಿಷ್ಟ 1 ಸಸ; ದ್ರ (ಇನ್‌ಕ್ಕುಬೇಷಃ ದ್ರು! F 


(ಗರಿಷ್ಠರೂ.60.00 ಲಕ್ಷ (ವಲಯ । ರಲ್ಲಿ ಕನಿಷ್ಟ 1 ಟಬಿಐಸಿ ) 


ಟಿಬಿಐಸಿ ) 

ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಗೆ 

ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% .. ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% 

(ಗರಿಷ್ಟ ರೂ.75,000) K (ಗರಿಷ್ಟ ರೂ.1,00,000) 

ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಯೂರೋ ಆಫ್‌ ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಯೂರೋ ಆಫ್‌ 

ಇಂಡಿಯನ್‌ ಸ್ಥಾಂಡರ್ಡ್‌)ಗೆ ಪಾವತಿ ಮಾಡಬೇಕಾದ ಶುಲ್ಕದ | ಇಂಡಿಯನ್‌ ಸ್ಪಾಂಡರ್ಡ್‌)ಗೆ ಪಾವತಿ ಮಾಡಬೇಕಾದ ಶುಲ್ಕದ 
ಗುಣಮಟ್ಟ 50% (ಗರಿಷ್ಟ ರೂ.20,000/-) & 25% ವೆಚ್ಚ (ಗರಿಷ್ಟ 50% (ಗರಿಷ್ಟ ರೂ.25,000/-) & 25% ವೆಚ್ಚ (ಗರಿಪ್ಪ 
ಪ್ರಮಾಣೀಕರಣಕ್ಕಿ ರೂ.50,000/-)ಬಿಐಎಸ್‌ ಅನುಮೋದಿಸಿದಂತೆ ಪರೀಕ್ಷಾ ರೂ.1,00,0000/--)ಬಿಐಎಸ್‌ ಅನುಮೋದಿಸಿದಂತೆ ಪರೀಕ್ಷಾ 
ಉತ್ತೇಜನ ಉಪಕರಣ ಖರೀದಿಗೆ ಉಪಕರಣ ಖರೀದಿಗೆ 


ಮಹಿಳಾ ಮಾಲಿಕತ್ಸದ ವಾಣಿಜ್ಯ ಉದ್ಧಮ(ಡಬ್ಬ್ಯಾವಿಸಿ) ವನ್ಸ್‌ ಪ್ರಮಾಣೇಕರಣ, ಎನ್ದಾ'ಷಲಯಗ್‌ಗ 
3 ವರ್ಷಗಳ ಅವಧಿವರೆಗೆ ಗರಿಷ್ಟ ರೂ.75,000/- 

ಪ್ರಮಾಣಪತ್ರ ಶುಲ್ಕದ 100% ಮೊದಲ ವರ್ಷಕ್ಕೆ -ಗರಿಷ್ಟ ರೂ.30,000/- 

ಪ್ರಮಾಣಪತ್ರ ಶುಲ್ಕದ 90% ಎರಡನೇ ವರ್ಷಕ್ಕೆ-ಗರಿಷ್ಟ ರೂ.27,000/- 

ಪ್ರಮಾಣಪತ್ರ ಶುಲ್ಕದ 80% ಮೂರನೇ ವರ್ಷಕ್ಕೆ ಗರಿಷ್ಟ ರೂ 18,000/- 


ಬ್ರ 


ಎಂಎಸ್‌ಎಂಇಗಳ:ಸುಸ್ಥಿರತೆ ಮತ್ತು ಜವಾಬ್ದಾರಿಯುತ ಕೈಗಾರಿಕೀಕರಣ .- 
- — - —T ಪರಾ ಸಷ] 
ಯಾವ ರೀತಿಯ ಬೆಂಬಲ ಸಾಮಾನ್ಯ ಪ್ರವರ್ಗ ಮಹಿಳೆಯರು, ಅಲ್ಪಸಂಖ್ಯಾತರು, ವಿಕೆಲಾಂಗರು ಹಾಗೂ ಮಾಜಿ 
: ಸೈನಿಕ ಉದ್ಯಮಿಗಳು) 
ಮಳೆ ೬ ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ 
ನೀರು ಕೊಯ್ದು ಉಪಕರಣದ ಬೆಲೆಯ 50% (ಗರಿಷ್ಟ ರೂ.2 ಲಕ್ಷ ) ಉಪಕರಣದ ಬೆಲೆಯ 75% (ಗರಿಷ್ಟ, ರೂ.2.50 ಲಕ್ಷ) 
ಎಲ್ಲಾ ವಲಯಗಳಗೆ ್‌ ಇದ್ದಾ ಪರಹಾಗಸೆ | 
ತ್ಯಾಜ್ಯ ನೀರು ಸಂಸ್ಕರಣೆ ಉಪಕರಣದ ಬೆಲೆಯ 50% (ಗರಿಷ್ಟ ರೂ:750 ಲಕ್ಸು | ಉಪಕರಣದ ಬೆಲೆಯ 75% (ಗರಿಷ್ಟ ರೂ.8.50 ಲಕ್ಷ) 
ನ ಸ್‌ ವಲಯೆಗಳಗೆ ವಿಲ್ಲಾ ವಲಹಗಾಗೆ 
ಪರಿಶೋಧನೆ(ಆಡಿಟ್‌)ಗೆ 75% ಗರಿಷ್ಠ ರೂ.।ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 75% ಗರಿಷ್ಟ ರೂ.!ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 
ತಗುಲಿದ ವೆಚ್ಚ ಮರುಪಾವೂ (ಒಂದು ಬಾರಿಗೆ) (ಒಂದು ಬಾರಿಗೆ) 
ಶೋನ, ತ್ಯಾಜ್ಯ/ | ಎಲ್ಲಾ ವಲಯೆಗ್‌ಗೆ ಎಲ್ಲಾ ವಲಯಗಳಿಗೆ 
ಹೊರಸೂಸುವಿಕೆ ಉಪಕರಣದ ಬೆಲೆಯ 50% (ಗರಿಷ್ಟ ರೂ.7.50ಲಕ್ಷ) ಉಪಕರಣದ ಬೆಲೆಯ 75% (ಗರಿಷ್ಟ ರೂ.8.50ಲಕ್ಷ) 
ಇಲೆಕ್ಟಾನಿಕ್‌ ತ್ಯಾಜ್ಯ ಮತ್ತು[ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ - * 
ಪ್ಲಾಸ್ಟಿಕ್‌ ತ್ಯಾಜ್ಯ ಗಳ ಮರುಬಳಕೆ | ವಿಎಫ್‌ಎನ ಶೇ.5ರಷ್ಟು (ಗರಿಷ್ಟ ರೂ.10ಲಕ್ಷ) ವಿಎಫ್‌ಎನ ಶೇ.5ರಷ್ಟು (ಗರಿಷ್ಟ ರೂ.2ಲಕ್ಷ) 
ತ್ಯಾಜ್ಯ ಸಂಸ್ಕರೆಣಾ | ಎಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ 
ಘಟಕ(ಇಟಿಪಿ) ಸ್ಥಾಪನೆಗೆ | 5 ಇಟಿಪಿಯ ವೆಚ್ಚದ ಶೇ.75 ರಷ್ಟು (ಗರಿಷ್ಟ ರೂ.60 ಲಕ್ಷ 
ಸಹಾಯಧನ ೪ ಇಟಿಪಿಯ ವೆಚ್ಚದ ಶೇ.50 ರಷ್ಟು (ಗರಿಷ್ಟ ರೂ.50 ಲಕ್ಷ) ್ಗೆ ಬು (ಗರಿಷ್ಟ ಕ್ಸ) 


ಭೂಮಿ ಸಬ್ಬಿಡ 


ವಲಯ 1 ಮತ್ತು 2ಕ್ಕೆ ಮಾತ್ರ ಅನ್ವಯಿಸಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಖಾಸಗಿ ಕೈಗಾರಿಕಾ ಪ್ರದೇಶಗಳು/ ಪಾರ್ಕ್‌ಗಳು/ 
ವಸಾಹತುಗಳು/ ಬಹುಮಹಡಿ ಸಂಕೀರ್ಣಗಳ ಕಾರ್ಬಾನೆಗಳಿಗೆ ಆಸ್ತಿ ಮಾರ್ಗಸೂಚಿ ದರದ (ಗೈಡೆನ್ಸ್‌ ವ್ಯಾಲ್ಯೂ) 25% ಗರಿಷ್ಟ. 1 ಎಕರೆಗೆ 
ಅನ್ಣೆಯಿಸಿ ವಿಶೇಷ ಭೂ ಸಬ್ದಡಿ. ಇಂತಹ ಪ್ರಕರಣಗಳಲ್ಲಿ ಸ್ಥಿರಾಸ್ತಿ ಮೌಲ್ಯ(ವಿಎಘ್‌ಎ) ಅಡಿಯಲ್ಲಿ ಭೂಮಿಯ ಮೌಲ್ಯವನ್ನು ಇನ್ನಾವುದೇ 
ಪ್ರೋತ್ಲಾಹಧನವನ್ನು ವಿಎಫ್‌ಗೆ ಹೊಂದಿಕೊಂಡಂತೆ ಮಂಜೂರು ಮಾಡಲು ಪರಿಗಣಿಸಬಾರದು 


ನೀರಿನ ದರ 


ಖಾಸಗಿಕ್ಕೆಗಾರಿಕಾ ಪ್ರದೇಶಗಳ! ಪಾರ್ಕ್‌ಗಳು/ ವಸಾಹತುಗಳಲ್ಲಿ. ಬಹುಮಹಡಿ ಸಂಕೀರ್ಣಗಳ ಕಾರಾನೆಗಳಲ್ಲಿ ಸ್ಥಾಪಿಸಲಾಗಿರುವ ಸೂಕ್ಷ್ಮ 
ಮತ್ತು ಸಣ್ಣ ಕೈಗಾರಿಕೆಗಳು ಬಳಕೆ ಮಾಡುವ ತೃತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರಿಗೆ ವೈಯಕ್ತಿಕವಾಗಿ ಕಾರ್ಯಾಚರಣೆ ನಡೆಸುವ 
ಕೈಗಾರಿಕೆಗಳಿಗೆ ಮೊದಲ 5 ವರ್ಷಗಳ ಕಾಲ ಒಂದು ಯೂನಿಟ್‌ ನೀರಿಗೆ (ಕೆಎಲ್‌ಡಿ) ರೂ.15/-ರಂತೆ ಸಬ್ದಿಡಿ ನೀಡಲಾಗುವುದು. ಖಾಸಗಿ 
ಕೈಗಾರಿಕಾ ಪ್ರದೇಶ/ಪಾರ್ಕ್‌ಗಳು/ವಸಾಹತುಗಳು/ಬಹು ಮಹಡಿ ಸಂಕೀರ್ಣಗಳ ಕೈಗಾರಿಕೆಗಳು ಹಾಗೂ ಡೆವಲಪೆರ್‌ ಇಂತಹ ಕೈಗಾರಿಕೆಗಳಿಗೆ 
ಸರಬರಾಜು. ಮಾಡಿದಲ್ಲಿ ಅನ್ವಯವಾಗುವುದು. 


ಸಿಇಟಿಪಿ ದರ 


ಸಾಮಾನ್ಯ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ನಿರಂತರ ಬಳಕೆಗೆ ಯುನಿಟ್‌ಗೆ ರೂ.15/- ಹೊರಸೂಸುವ ತ್ಯಾಜ್ಯದ ಮರುಸಂಸ್ಕರಣೆಗೆ ಸೂಕ್ಷ್ಮ 
ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಕೈಗಾರಿಕೆಗಳು ಆರಂಭಗೊಂಡ ಮೊದಲ 5ವರ್ಷಗಳವರೆಗೆ ಸಬ್ದಿಡಿ ನೀಡಲಾಗುವುದು. 


ಯಾವ ರೀತಿಯ ಬೆಂಬಲ 


ಎಲ್ಲಾ ಪ್ರವರ್ಗಗಳಿಗೆ 


| 


ವಿದ್ಯುತ್‌ ತೆರಿಗೆ ವಿನಾಯಿತಿ 


ಹೊಸ ಎಂಎಸ್‌ಎಂಇ ರಫ್ತು ಉದ್ದಿಮೆಗೆ ವಲಯ 3 ರಲ್ಲಿ ಮೊದಲ 5 ವರ್ಷಗಳವರೆಗೆ 100% ವಿದ್ಯುತ್‌ ತೆರಿಗೆ ವಿನಾಯಿತಿ (ಒಟ್ಟು 
ವಹಿವಾಟಿನ ಶೇ.50ರಷ್ಟು ರಫ್ತು ಇರಬೇಕು). 


) 


EE 

ಕಾರ್ಯನಿರ್ವಹಣಾ ತಮ್ಮ ರಫ್ತನ್ನು ಮುಂದಿನ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಎಂಎಸ್‌ಎಂಇ ಕೈಗಾರಿಕೆಗಳಿಗೆ ಎಲ್ಲಾ ವಲಯಗಳಲ್ಲಿ ಎಫ್‌ಒಬಿಯ 1% 

ಸಬ್ದಿಡಿ ಮೌಲ್ಯವನ್ನು ಪಾವತಿಸಲಾಗುವುದು. ಗರಿಷ್ಟ ಮಿತಿ ರೂ.10. ಲಕ್ಷಘಟಕವೊಂದಕ್ಕೆ 
ಂಕ್‌ ಶುಲ ಎಲ್ಲಾ ವಲಯಗಳಲ್ಲಿ ಎಂಎಸ್‌ಎಂಇ ಕ್ಷೇತ್ರದ ಎಲ್ಲಾ ರಫ್ತಿನ ಇಬಿಆರ್‌ಸಿ ಪ್ರಸ್ತುತಪಡಿಸಿದಲ್ಲಿ ಬ್ಯಾಂಕ್‌ ಶುಲ್ಕಗಳ ಮರುಪಾವತಿ. ಗರಿಷ್ಟ 

ಬ್ಯಾಂಕ್‌ ಶುಲ್ಕ ಘಟಕವೊಂದಕ್ಕೆ ರೂ.1ಲಕ್ಷ 
ಇಯಿದೆಸಿ ಶುಲ ಎಲ್ಲಾ ವಲಯಗಳಲ್ಲಿ ಎಂಎಸ್‌ಎಂ೦ಇಗಳಿಗೆ ಇಸಿಜಿಸಿ (ರಫ್ತು ಸಾಲ ಖಾತರಿ ನಿಗಮ) ಶುಲ್ಕದ ಮರುಪಾವತಿ 100% ವರೆಗೂ; ಗರಿಷ್ಟ 
3 ರೂ.1.00 ಲಕ್ಷಘಟಕ/ವರ್ಷ 

ಎಲ್ಲಾ ವಲಯಗಳಲ್ಲಿ ಶಾಸನಬದ್ಧ ಪ್ರಮಾಣ ಪತ್ರಗಳಾದ ಸಿಇ (ಚಾರ್ಟರ್ಡ್‌ ಎಂಜಿನಿಯರ್‌ ಸರ್ಟಿಫಿಕೇಟ್‌),ಚೀನಾ ಕಂಪಲ್ಲರಿ 
ಣೇಕರಣ ಶುಲ್ಕ ಸರ್ಟಿಫಿಕೇಟ್‌((ಸಿಸಿಸಿ), ಜಿಎಂಪೀ(ಉತ್ತಮ ಉತ್ಪಾದನಾ ಅಭ್ಯಾಸ), ಫೈಟೋ ಸ್ಯಾನಿಟರಿ ಪ್ರಮಾಣಪತ್ರ, ಐಎಫ್‌ಎಸ್‌-ಬಿಆರ್‌ಸಿ- 


ಪ್ರಮಾಣ ಪತ್ರ ಪಡೆಯಲು | ಪಾವತಿಸಿದ ಶುಲ್ಕ ಮರುಪಾವತಿ ಕನಿಷ್ಪ 4 ತಿಂಗಳ ಅವಧಿ ಕೋರ್ಸ್‌ಗೆ 50% ಶುಲ್ಯ ಗರಿಷ್ಟ ರೂ.25,000/ಅಭ್ಯರ್ಥಿ/ಕೋರ್ಸ್‌ಗೆ. 
ಶುಲ್ಪ 


ಎಫ್‌ಎಸ್‌ಎಸ್ಲಿ22000 ಪ್ರಮಾಣಪತ್ರಗಳ ಮೇಲಿನ ವೆಚ್ಚದ 50% ಗರಿಷ್ಟ 1.00 ಲಕ್ಷ/ಂದು ಘಟಕಕ್ಕೆ ಮರುಪಾವತಿ. 
ಎಲ್ಲ ವಲಿಯಗಳಕ್ಸ`ನವದಹರಿ ಅಥವಾ ಇನ್ನಾವುದೇ ಮಾನ್ಯತೆ ಪಡದ ಸಂಸ್ಥೆ ನಡೆಸುವ ಆಮದು-ರಪ್ತು ನಿರ್ವಹಣ ಸೋರ್‌] 


ಉತ್ತೇಜನವು ನೀತಿ ಅವಧಿಯಲ್ಲಿ ಒಂದು ಕೋರ್ಸ್‌ಗೆ ಒಂದು ಬಾರಿಗೆ ಲಭ್ಯವಿದ್ದು ಒಂದು ಘಟಕಕ್ಕೆ ಗರಿಷ್ಟ 1.00 ಲಕ್ಷ ರೂ 
ನೀಡಲಾಗುವುದು. 


ಉತ್ತೇಜನ ಮತ್ತು ರಿಯಾಯಿತಿಗಳ ಪ್ಯಾಕೇಜ್‌ಗೆ ಅರ್ಹವಾದ ಸೇವಾ ಉದ್ದಿಮೆಗಳ ಪಟ್ಟಿ 


ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಪರವಾನಗಿ ಸಮಿತಿ (ಡಿಎಲ್‌ಎಸ್‌ಡಬ್ಬುಸಿಸಿ) ರಾಜ್ಯ ಮಟ್ಟದ ಏಕ ಗವಾಕ್ಷಿ ಪರವಾನಗಿ ಸಮಿತಿ 


F) 


(ಎಸ್‌ಎಲ್‌ಎಸ್‌ಡಬ್ಬುಸಿಸಿ) , ಮತ್ತು ರಾಜ್ಯ ಉನ್ನತ ಮಟ್ಟದ ಪರವಾನಗಿ ಸಮಿತಿ (ಎಸ್‌ಹೆಚ್‌ಎಲ್‌ಸಿಸಿ) (ಸೂಕ್ಷ್ಮ 
ಕೈಗಾರಿಕೆಗಳನ್ನು ಹೊರತುಪಡಿಸಿ)ಯಿಂದ ಅನುಮೋದಿತ ಯೋಜನೆಗಳಿಗೆ ಮಾತ್ರ ಅನ್ವಯ. 


L. 


No SO NLR, 


ಜಾಬ್‌ವರ್ಕ್‌ನಲ್ಲಿ ತೊಡಗಿರುವ ಪೌಡರ್‌ಕೋಟಿಂಗ್‌ಗ್ರೋಮ್‌ ಫ್ಲೇಟರಗ್‌ಸೃಗಾರಿಕಾ ಇಲೆಕ್ಟೋ ಫ್ಲೆಟಿಂಗ್‌/ ಪೈಂಟಿಂಗ್‌ 
ಎಂಟರ್‌ಖೆ ಪ್ರೈಸಸ್‌/ ಕೈ ಗಾರಿಕಾ ಪೈಂಟಿಂಗ್‌ಗಳು 

HT LR ಕೈಗಾರಿಕಾ ಪ್ರದೇಶ ವಸಾಹತು ಆವರಣದೊಳಗೆ ಸ್ಥಾಪಿಸಿದ ತೂಕದಯಂತ್ರ (ವೇಬ್ರಿಜ್ಞ್‌) 
ಉಪಕರಣ/ಉತ್ಪನ್ನ ಪರೀಕ್ಷ್ಲಾಲಯ 

ಆಫ್‌ಸೆಟ್‌ ಮುದ್ರಣ, ಡಿಜಿಟಲ್‌ ಮುದ್ರಣ (ಡಿಜಿಟಲ್‌ ಫೋಟೋ ಪ್ರಾಂಟೆಂಗ್‌, ಸ ಪ್ರಾಂಟಿಂಗ್‌ ಹೊರತಾಗಿ) 
ಕಾಮನ್‌ ತ್ಯಾಜ್ಯ/ ಸಂಸ್ಥ್ಸರಣಾ ಘಟಕ 

ಕೈಗಾರಿಕೆಗಳ "ಯಾರ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ 

ಜನರಲ್‌ ಎಂಜಿನಿಯರಿಂಗ್‌, ಸ 

ಹಿಟ್ಟಿನಗಿರಣಿ 

ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಲ್ಲುವ ಲಾಜಿಸ್ಟಿಕ್ಸ್‌ ಸೌಲಭ್ಯಗಳು 


* ಡ್ರೈ ಬಂದರುಗಳು (ಐಸಿಡಿ/ಸಿಎಫ್‌ಎಸ್‌/ಎಎಫ್‌ಎಸ್‌) 


*. ಕೈಗಾರಿಕಾ ಪ್ರದೇಶದ ವಸಾಹತುವಿನಲ್ಲಿ ಕೈಗಾರಿಕಾಉಗ್ರಾಣ (೨50 ಸಾವಿರ ಚದರಡಿ ಸಂಗ್ರಹಣಾ ಸ್ಥಳ) 
ಉಪಕರಣ ನಿರ್ವಹಣಾ ಸಲಕರಣೆ (ಸರಕು ಸಾಗಣಿಕಾ ವಾಹನ ಮತ್ತು ಸರಕು ವಾಹನಗಳನ್ನು ಹೊರತಾಗಿ) 

* : ಶೀತಲೀಕರಣಗಳು (೨20 ಸಾವಿರ ಚದರಡಿ ಸಂಗ್ರಹಣಾ ಸ್ಥಳ) ಅಗ್ರೀ ಮತ್ತು ಆಹಾರ ಸಂಸ್ಕರಣಾ ಕಾರ್ಪಾನೆಗಳ 
ಹೊರತಾಗಿ 

* ಮುಕ್ತ ವ್ಯಾಪಾರ ಉಗ್ರಾಣ ವಲಯಗಳು (ಎಫ್‌.ಟಿ.ಡಬ್ಬು.ರುಡ್‌) 


ರಾಜ್ಯ ಮಟ್ಟದ ಸ ಸಮನ್ಯಯ ಸಮಿತಿಗೆ ii ಸೇರ್ಪಡೆಗೊಳಿಸಲಾದ ಸೇವೆಗಳ ಸೇರ್ಪಡೆ! ತೆಗೆದು ಹಾಕುವ ಅಧಿಕಾರ 
ನೀಡಲಾಗಿದೆ. _ 


( ಉತ್ತೇಜನ ಮತ್ತು ರಿಯಾಯಿತಿಗಳಿಗೆ ಅರ್ಹವಲ್ಲದ ಕೈಗಾರಿಕಾ ಚಟುವಟಿಕೆಗಳು/ಕೈಗಾರಿಕೆಗಳು 


1 


ಹಬ 


- ಸಿಮೆಂಟ್‌ ಹಾಲೋ/ ಸಾಲಿಡ್‌ ಬ್ಲಾಕ್ಸ್‌ ವೈರ್‌ಕಟ್‌, ಹಾರುಬೂದಿ ಇಟ್ಟಿಗೆ ಮತ್ತು ರಿಫ್ಕಾ 


ಸಕ್ಕರೆ ಕಾರ್ಬಾನೆಯ ಭಾಗವಾದ ಎಲ್ಲಾ ರೀತಿಯ ಮದ್ಯ ಮತ್ತು ಡಿಸ್ಸಿಲ್ಲರಿಗಳು, ವೈನರಿ ಮತ್ತು ಎಥಿನಾಲ್‌ ಘಟಕಗಳ 
ಹೊರತಾಗಿ } 

ಖಂಡ್ಲಾರಿ ಮತ್ತು ಬೆಲ್ಲ ತಯಾರಿಕಾ ಉದ್ಯಮ. 

ಘೋಟೋ ಸ್ಪುಡಿಯೋಗಳು, ಕಲರ್‌ ಪ್ರೊಸೆಸಿಂಗ್‌ ಹಾಗೂ ತಕ್ಷಣ ಫೋಟೊ ಪ್ರಿಂಟಿಂಗ್‌ ಉದ್ಯಮಗಳು. 
ಘೋಟೊಕಾಪಿ, ಜೆರಾಕ್ಸ್‌ ಯಂತ್ರಗಳು/ಫ್ಯಾಕ್ಸ್‌ ಯಂತ್ರಗಳು/ ಡೇಟಾಎಂಟ್ರಿ (ಅಂಕಿ ಅಂಶ ದಾಖಲಾತಿ) ಡೆಟಾ ರಿಕವರಿ 
ಉದ್ದಿಮೆಗಳು. 

ಗೊಬ್ಬರ ಮಿಶ್ರಣ ಘಟಕಗಳು. 

ಪಾರ್ಟಿಕಲ್‌ ಬೋರ್ಡ್‌ / ಕಡಿಮೆ ಸಾಂದ್ರತೆಯ ಫೈಬರ್‌ ಬೋರ್ಜ್‌ (ಎಲ್‌ಡಿಎಫ್‌), ಮಧ್ಯಮ ಸಾಂದ್ರತೆಯ 
ಫೈಬರ್‌ ಬೋರ್ಡ್‌ (ಎಂಡಿಎಫ್‌), ಹೆಚ್ಚು ಸಾಂದ್ರತೆಯ ಫೈಬರ್‌ ಬೋರ್ಡ್‌ (ಎಚ್‌ಡಿಎಫ್‌) ಹೊರತುಪಡಿಸಿ ಎಲ್ಲಾ 
ರೀತಿಯ ಸಾಮಿಲ್‌ಗಳು 

ಬೀಡಿ/ ಸಿಗರೇಟು/ ಸಿಗಾರು/ ಗುಟ್ಕಾ ಮತ್ತು ತಂಬಾಕು ಆಧಾರಿತ ಉತ್ಪನ್ನ ಉತ್ಪಾದಿತ ಉದ್ದಿಮೆಗಳು. ' 

ಅರ್ಕೋ ಕ್‌/ರಿಯಾಕ್ಷಿನ್‌ ಡೈಸ್‌ಗಳು. ಉತ್ಪಾದನಾ ಉದ್ಯಮಿ. 

ಪಟಾಕಿ ಉತ್ಪಾದನಾ ಉದ್ಯಮ. p 


. ಓಜೋನ್‌ ಪದರಕ್ಕೆ ಹಾನಿ ಮಾಡುವ/ ಕರಗಿಸುವ ಉತ್ಪಾದಕ ಕೈಗಾರಿಕೆಗಳು. 


ವಿದ್ಯುತ್‌ಚಾಲಿತ ದೋಬಿ ಖಾನೆಗಳು ಸೇರಿದಂತೆ ದೋಬಿಖಾನೆಗಳು. 


ಫ್ಯಾಕ್ಷರಿ ಇಟ್ಟಿಗೆ ಉತ್ಪಾದನಾ 


ಉದ್ದಿಮೆಗಳನ್ನು ಹೊರತುಪಡಿಸಿ ಇಟ್ಟಿಗೆ ತಯಾರಿಸುವ ಘಟಕಗಳು 


. ಕುಕ್ಕುಟ ಉದ್ಯಮ (ಹ್ಯಾಚರಿ ಸೇರಿದಂತೆ). 

_ ಪಾಪ್‌ಕಾರ್ನ್‌ ಮತ್ತು ಐಸ್‌ಕ್ಯಾಂಡಿ ಉತ್ಪಾದನಾ ಉದ್ಯಮ (ಐಸ್‌ಕ್ರೀಂ ಹೊರತುಪಡಿಸಿ). 

2 ಮೆಟ್ರಿಕ್‌ಟನ್‌ಗಿಂತ' ಕಡಿಮೆ "ಸಾಮರ್ಥ್ಯದ ಕಾಫಿ ರೋಸ್ಟಿಂಗ್‌ ಗೈಂಡಿಂಗ್‌ ಘಟಕ. 

, ಗಡಿಯಾರ/ ಮೊಬೈಲ್‌/ ಕಂಪ್ಯೂಟರ್‌ ಯಂತ್ರಾಂಶ ರಿಪೇರಿ ಉದ್ಯಮ. 

. ಕ್ಯಾಸೆಟದ ರೆಕಾರ್ಡಿಂಗ್‌ (ದ್ಧನಿ/ದೃಶ್ಯ ಮುದ್ರಣ) ಉದ್ಯಮಗಳು. 

. ಸೈನೈಡ್‌ ಉತ್ಪಾದನಾ ಉದ್ಧಮಗಳು. 

. ಗಣಿಗಾರಿಕೆ ಮತ್ತು ಗಣಿಗಾರಿಕೆ ಉಪಕರಣಗಳು. 

. ಸುಣ್ಣದಕಲ್ಲು ಮತ್ತು ಸುಟ್ಟ ಸುಣ್ಣದ ಘಟಕಗಳು. 
. ಎಕ್ಷರೇ ಕ್ಷಿನಿಕ್‌ಗಳು ಮತ್ತು ಕಿನಿಕಲ್‌/ ಪೆಥಾಲಜಿಕಲ್‌ (ರೋಗಪತ್ತೆ) ಪ್ರಯೋಗಾಲಯಗಳು, ಸ್ಕ್ಯಾನಿಂಗ್‌, ಎಂಆರ್‌ಐ 


ಪರೀಕ್ಷಾ ' ಉದ್ಯಮಗಳು. 


, ರಿಗ್‌, ಕಾಂಕ್ರಿಟ್‌ಗಳು/ ಡಾಂಬರು ಮಿಶ್ರಣ ಘಟಕಗಳು/ ನಿವೇಶನ ಆಧಾರಿತ ಘಟಕಗಳು ಸೇರಿದಂತೆ ಹಾಟ್‌-ಮಿಕ್ಸ್‌ 


ಘಟಕಗಳು/ ಕೈಗಾರಿಕೆಗಳು. 


. ತ್ರಿಸೋಲೈಟ್‌ಆಸ್ಸೆಸ್ಸರ್‌ (ವೈಟ್‌ಕ್ರಸ್ಟಲ್‌) ಉತ್ಪಾದನಾ ಘಟಕಗಳು. 
. ಎಲ್ಲಾರೀತಿಯ ಸಲೂನ್‌! ಸ್ಟಾ! ಮಸಾಜ್‌ ಕೇಂದ್ರಗಳು ಇನ್ನಿತರ. . 
. ಎಲ್ಲಾರೀತಿಯ ಹೋಟೆಲ್‌ಗಳು! ರೆಸ್ಟೊರೆಂಟ್‌ಗಳು/ ವಿಹಾರಧಾಮಗಳು (ರೆಸಾರ್ಟ್‌), ಮನರಂಜನಾ ಪಾರ್ಕ್‌ಗಳು 


ಇತ್ಯಾದಿ. 


RN ಎರೆಹುಳು ಗೊಬ್ಬರ. 

K ಮೇಲ್ಲಾವಣೆ ಮೇಲಿನ ಸೌರ ವಿದ್ಯುತ್‌ಉತ್ತಾದನೆ. 

. ಎಲ್‌ಪಿಜಿ ಮತ್ತಿತರ ಬಾಟ್ಟಿಂಗ್‌. 

. ಜೈವಿಕ ಇಂಧನ ಉತ್ಪಾದನಾ ಘಟಕಗಳಿಗೆ ಸಂಬಂಧಿತ/ ಬೆಂಬಲಿತ ಸಮೂಹಗಳು/ ಸರಬರಾಜು ಶಂಖಲೆಯ 


ವ್ಯಾಪಾರ ಉದ್ದಿಮೆಗಳು 


ಪರಿಸರಕ್ಕೆ ನೀಡುವ ಕೊಡುಗೆ ಪರಿಗಣಿಸಿ ಇಟಿಪಿಗಳ ಸ್ಥಾಪನೆಗೆ ಮಾಡಿದ `ಹೊಸ ಹೂಡಿಕೆಗಳಗ ಮೇಲೆ ಅರ್ಹ 
ಸಹಾಯಧನ ನೀಡಲಾಗುವುದು. 


[ವಲಯ ವರ್ಗಿಕರಣ 


ರಾಜ್ಯದಲ್ಲಿ ಸಧೃಡವಾದ ಕೈಗಾರಿಕಾ ಅಡಿಪಾಯವನ್ನು ಹಾಕಲು ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ಕೈಗಾರಿಕಾ 
ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವುದನ್ನು ಆಧರಿಸಿ, ತಾಲೂಕುಗಳನ್ನು ಗುಂಪುಗಳಾಗಿ ಮಾಡಲಾಗಿದೆ ಮತ್ತು ಪ್ರತ್ಯೇಕ 


ಪ್ರೋತ್ಸಾಹ/ ರಿಯಾಯಿತಿ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ತಾಲೂಕುಗಳ ವರ್ಗಿಕರಣ ಈ ಕೆಳಗಿನಂತಿದೆ. 


ಸಂ ಜಿಲ್ಲೆಗಳು” [eu ತಾಲೂಕುಗಳು 1 ವಲಯ ವಲಯ 2 ವಲಯ 
| ಆನೇಕಲ್‌ 
ಬೆಂಗಳೂರು (ಉತ್ತರ) 
| ;ಜೆಲಗಳೂರು(ನ) ಬೆಂಗಳೂರು ಪಣ) 
ಯಲಹಂಕ 
ಬೆಂಗಳೂರು (ಪೂ) 
ದೇವನಹಳ್ಳಿ 
2 | ಬೆಂಗಳೂರು (ಗ್ರಾ) ರ 
1 ನೆಲಮಂಗಲ 
—T ಮಾಗಡಿ 
Fಾmನಗರ 
3 ರಾಮನಗರ ಚನ್ನಪಟ್ಟಣ 
ಕನಕಪುರ 
| | ಹಾರೋಹಳ್ಳಿ { 
ಹೊಳಲ್ಲೆರೆ ಹಿರಿಯೂರು 
ಚಿತ್ರದುರ್ಗ | 
4 | ಚಿತ್ರದುರ್ಗ ಚಳ್ಯರ Ki 
ಹೊಸದುರ್ಗ 
ಮೊಳಕಾಲ್ಲೂರು 
ಚನ್ನಗಿರಿ [ವಾ್‌ 
5 | ದಾವಣಗೆರೆ ಜಗಳೂರು ಹರಿಹರ 
ES ಹೊನ್ನಾಳಿ ನ್ಯಾಮತಿ 
ಗುಡಿಬಂಡೆ ಚಿಂತಾಮಣಿ 
ಬಾಗೆಪಲ್ಲಿ | ಸೌಂಜಿದನೊರು | 
ಚಿಕ್ಕಬಳ್ಳಾಪುರ ಶಿಡ್ಗಗಟ್ಟ 
- ಚೇಳೂರು 
7] ಕ್ರಾನವಾ್‌ವರ ನಾರಾ 
ಕೋಲಾರ ಕೆಜಿಎಫ್‌ 
7 ಕೋಲಾರ 
ಮಾಲೂರು 
ಮುಳಬಾಗಿಲು | 
ಸರವ ಸಾಗರ ] 
Ee ಗಾ 
8 | ಶಿವಮೊಗ್ಗ 9 
ಶಿಕಾರಿಪುರ ಶಿವಮೊಗ್ಗ 
ಭದ್ರಾವತಿ [ 
ಮಧುಗಿರಿ ET 
ಕೊರಟಗೆರೆ ಶಿರಾ 
9 | ತುಮಕೂರು 10 [ಗುಬ್ಬಿ _ ತಿಪಟೂರು 
ಪಾವಗಡ ಕುಣಿಗಲ್‌ 
ಚಿಕ್ಕನಾಯಕನಹಳ್ಳಿ ತುಮಕೂರು 


ಚಾಮರಾಜನಗರ 


ಯಳಂದೂರು 


ಗುಂಡ್ಲುಪೇಟೆ 


ಹನೂರು 


ಚಾಮರಾಜನಗರ 


ಕೊಳ್ಳೇಗಾಲ 


[2 


ಚಿಕ್ಕಮಗಳೂರು 


ಕಡೂರು 


ಮೂಡಗರ 


ತರೀಕೆರೆ 


ಚಿಕ್ಕಮಗಳೂರು 


ಅಜ್ಜಂಪುರ 


ಶೃಂಗೇರಿ 


ಕೊಪ್ಪ 
ಸ 


ಎನ್‌.ಆರ್‌.ಪುರ 


ಕಳಸ . 


12 


ದಕ್ಷಿಣಕನ್ನಡ 


ಬಂಟ್ನಾಳ 


ಸುಳ್ಳೆ 


ಬೆಳ್ತಂಗಡಿ 


ಪುತ್ತಾರು 


ಪತಿ 


ಉಳ್ಳಾಲ 


ಮೂಡಬಿದಿರೆ 


ಕಡಬ 


ಮಂಗಳೂರು 


13 


ಆಲೂರು 


ಚನ್ನರಾಯಪಟ್ಟಣ 


ಶಾಂತಿಗ್ರಾಮ 


ON 
ಹಾಸನ 


ಹೆಚ್‌.ಎನ್‌.ಪುರ 


ಸಕಲೇಶಪುರ 


14 


ಕೊಡಗು 


ಮಡಿಕೇರಿ 


ಸೋಮವಾರಪೇಟೆ 


ವಿರಾಜಪೇಟೆ 


ಪೊನ್ನಂಪೇಟೆ 


ಕುಶಾಲನಗರ 


15 


ಮಂಡ್ಯ 


ಶ್ರೀರಂಗಪಟ್ಟಣ 


ಪಾಂಡವಪುರ 


ಮದ್ದೂರು 


[2 


ನಾಗಮಂಗಲ 


ಮಳನವ್ಸಾ 


ಕೆ.ಆರ್‌.ಪೇಟೆ 


16 


ಹುಣಸೂರು 


ಕೆ.ಆರ್‌.ನಗರ 


ಮೈಸೂರು 


ನಂಜನಗೂಡು 


ಟಿ.ನರಸೀಪುರ 


13° ಜಿಲ್ಲೆಗಳು [ಬಟ್ಟು ತಾಲೂಕುಗಳು ವಲಯ" ವಲಯ 2 ವಲಿಯ'3 


ಇರಿಯಾಪಟ್ಟಣ 
ಹೆಚ್‌.ಡಿ.ಕೋಟೆ 


[j ಸರಗೂರು 
. If 


ಸಾಲಿಗ್ರಾಮ 
ಕಾರ್ಕಳ | 
ಬೃಹ್ಮಾವರ 
ಉಡುಪಿ 

17 ಉಡುಪಿ 2 7 ಕುಂದಾಪುರ 
ಕಾಪು 

ಹೆಬ್ರಿ 


ನಾಡಾ 
| | 


ಬೀಳಗಿ 


ಬಾದಾಮ್‌ 
ಮಥೊಢ gH 
ಜಮಖಂಡಿ 
| ಹುನಗುಂದ 
18 ಬಾಗಲಕೋಟಿ 10 F ಗುಳೇದಗುಡ್ಡ 


ರಬಕವಿ-ಬನಹೆಟ್ಟ If 
ತೇರದಾಳ 


[ಇಳಕಲ್‌ 


ಬಾಗಲಕೋಟೆ 
ಬೈಲಹೊಂಗಲ 
ಸೌಂದತ್ತಿ 


ಚಿಕ್ಕೋಡಿ 


ರಾಯಭಾಗ 


| ಖಾನಾಷರ 
[ ರಾಮದುರ್ಗ 


ಹುಕ್ಕೇರಿ | 


19 | ಬೆಳಗಾವಿ 15. ಅಥಣಿ 
ಗೋಕಾಕ್‌ 
ನಿಪ್ಪಾಣಿ 


ಕಾಗವಾಡಿ 
ಮೂಡಲಗಿ 


ಯರಗಟ್ಟಿ 

"| ಕಿತ್ತೂರು 
'ಬೆಳಗಾವಿ 
ಸಿಂಧಗಿ 

ಇಂಡಿ 
ಮುದ್ದೇಬಿಹಾಳ 
ಬಿ.ಬಾಗೇವಾಡಿ 


20 13 L ಫಂ { 
ವಿಜಯಪುರ ಬಬಲೇಶ್ವರ 
ನಿಡಗುಂದಿ 
ಟಿಕೋಟ TY 
ಚಡಚಣ 


ಕೋಲ್ಲಾರ 
ಠಿ 


ಸಾಹ 


ee ಲಯ” 


ದೇವರಹಿಪ್ಪರಗಿ 


ತಾಳೀಕೋಟೆ 


ವಿಜಯಪುರ 


21 


ಧಾರವಾಡ 


ನವಲಗುಂದ 


ಕಲಘಟಗಿ: 


ಕುಂದಗೋಳ 


ಅಣ್ಣೀಗೇರಿ 
[2 


ಅಳ್ನವರ 


ಹಬ 


ಧಾರವಾಡ 


ಹುಬ್ಬಳ್ಳಿ (ನ) 


22 


ಗದಗ 


ಮುಂಡರಗಿ 


ನರಗುಂದ 


ರೋಣ 


ಶಿರಹಟ್ಟಿ 


ಗಚಿಂದ್ರಘಡ 


ಲಕ್ಷ್ಮೇಶರ 


ಊಟದ 


ಗದಗ 


23 


ಹಾವೇರಿ 


ಸವಣೂರು 


ಶಿಗ್ಗಾಂವಿ 
n 


ಹಿರೇಕೆರೂರು 


ಹಾನಗಲ್‌ 


ರಾಣಿಬೆನ್ನೂರು 


ಬ್ಯಾಡಗಿ 


ರಟ್ಟಹಳ್ಳಿ 


24 


ಉತ್ತರಕನ್ನಡ 


12 


[es 
ಹೊನ್ನಾವರ 


ಶಿರಸಿ 


ಮುಂಡಗೋಡ 


ಯಲ್ಲಾಪುರ 


ಸಿದ್ದಾಪುರ 


ಹಳಿಯಾಳ 


ಜೋಯಿಡಾ 


ಧಷ್ಯಳ 


ಅಂಕೋಲಾ 


ಕುಮಟಾ 


ದಾಂಡೇಲಿ 


ಕಾರವಾರ 


25 


ಬಳ್ಳಾರಿ 


ಹೆಚ್‌. .ಬಿ.ಹಳ್ಳಿ 


ಹಡಗಲಿ 


ಕೂಡ್ಲಿಗಿ 


ಹೊಸಪೇಟೆ 


ಸಂಡೂರು 


ಶಿರಗುಪ್ಪ 


ಹರಪನಹಳ್ಳಿ 


ಕುರುಗೋಡು 


PR 


ಗ್‌ 


ಕ, 


ಸಂ 


ಜಿಲ್ಲೆಗಳು ಒಟ್ಟು ತಾಲೂಕುಗಳು 


ಬಳ್ಳಾರಿ 


ವಲಯ ವಲಯ 2 
ಕೊಟ್ಟೂರು 


ವಲಯ 3 


ಕಂಪ್ಲಿ 
ad 


ಬ ಳ್ಳಾರಿ 


26 


ಬೀದರ್‌ 


ಪಾಸ 


ಹಮ್ಮಾಬಾದ್‌ 


ಬಸವಕಲ್ಕಾಣ 


ಔರಾದ್‌ 


ಚಿಟಗುಪ್ಪ 
ವ 


ಹುಲುಸೂರು 


ಕಮಲಾನಗರ 


ಬೀದರ್‌ 


27 


ಕಲಬುರ್ಗಿ 


Hl 


ಅಪಫ್ಪಲ್‌ಪುರ 


ಅಳಂದಾ 


ಜೇವರ್ಗಿ 


ಸೇಡಂ 


ಚಿತ್ತಾಪುರ 


ಚಿಂಚೋಳಿ 


ಕಲಗಿ 


ಕಮ್ಲಾಪುರ 


ಯೆಡ್ರಾಮಿ 


ಶಹಾಬಾದ್‌ 


ಕಲಬುರ್ಗಿ 


28 


ಯಾದಗಿರಿ 


ಯಾದಗಿರಿ 


ಷಹಾಪುರ್‌ 


ಶೋರಾಪುರ್‌ 


ಹುಣಸಗಿ 


ವಡಗೆರ 


ಗುರುಮಿಟಕಲ್‌ 


29 


ಕ 
ಲ 


ಕುಷ್ಠಗಿ 


1 ಯಲಬುರ್ಗ 


ಗಂಗಾವತಿ 


ಕುಕ್ಕುನೂರು 


ಕರಟಗಿ 


[3ರ 


ಸಾಪ 


30 


ರಾಯಚೂರು 


ಸಿಂಧನೂರು 


ಮನ್ಸ 


| ತಂಗಸಗೂರು 


ದೇವದುರ್ಗ 


ಮಸಿ 


ಸಿರವಾರ 


ರಾಯಚೂರು 


239 


152 


